ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 
ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕುರಿತು 
ಶ್ರೀ ಸುನೀಲ್‌ ವಲ್ಯಾಪುರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
717 (824) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರವು ಸ್ಥಾಪನೆಯಾದದ್ದು ಯಾವಾಗ; ಸದರಿ ಪ್ರಾಧಿಕಾರದಿಂದ ನಿರ್ಮಾಣವಾದ 
ಲೇಔಟ್‌ಗಳು ಯಾವುವು; ಇವುಗಳ ವೆಚ್ಚ ಎಷ್ಟು; 


(ಆ) ಕಲಬುರಗಿ ನಗರಾಭಿವೃದ್ದಿ ಪ್ರಾಧಿಕಾರದಿಂದ ಹಂಚಿಕೆ ಮಾಡಲಾದ ನಿವೇಶನಗಳೆಷ್ಟು; ಮತ್ತು ಸಿ.ಎ. ನಿವೇಶನಗಳ ಸಂಖ್ಯೆ 
ಎಷ್ಟು; (ಅಳತೆವಾರು ಮಾಹಿತಿ ನೀಡುವುದು) 


(ಇ) ಕಲಬುದಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆದಾಯವೆಷ್ಟು; (ಪ್ರಾರಂಭದಿಂದ ಮಾಹಿತಿ ನೀಡುವುದು) 


(ಈ) ಖಾಸಗಿಯವರಿಂದ ನಿರ್ಮಾಣವಾದ ಲೇಔಟ್‌ಗಳು ಯಾವುವು; ಹಾಗೂ ಅವುಗಳಿಂದ ನಿರ್ಮಾಣವಾದ ನಿವೇಶನಗಳೆಷ್ಟು; 
(ಅಳತೆವಾರು ಮಾಹಿತಿ ನೀಡುವುದು) 


(ಉ) ಕೆಲಬುದಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರದಿಂದ ಮಂಜೂರಾದ ಸಿಬ್ಬಂದಿ ಎಷ್ಟು; ಕಾರ್ಯನಿರತ ಮತ್ತು 
ಖಾಲಿಯಿರುವ ಹುದ್ದೆಗಳೆಷ್ಟು; (ವಿವರ ಒದಗಿಸುವುದು) 


(ಊ) ಪ್ರಾಧಿಕಾರದಿಂದ ಭೂ ಸ್ವಾಧೀನವಾದ ಜಮೀನೆಷ್ಟು ಮತ್ತು ಭೂಸ್ವಾಧೀನಕ್ಕೆ ಪಾವತಿಯಾದ ಮೊತ್ತ ಎಷ್ಟು? (ಸಂಪೂರ್ಣ 
ವಿವರ ಒದಗಿಸುವುದು) 


